ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಅಕ್ಟೋಬರ್ ೪, ೨೦೧೨ ( ಆಶ್ವಯುಜ ೧೨, ಶಕ ವರ್ಷ ೧೯೩೪)| ಸಂಚಿಕೆ ೪೦ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


ಕಂದಾಯ ಸಚಿವಾಲಯ 


ಸಂಖ್ಯೆ : ಕಂಇ 136 ಆರ್‌ಹೆಚ್ 2012 ಬೆಂಗಳೂರು, ದಿನಾಂಕ 01.09.2012. 


ಅಧಿಸೂಚನೆ 


ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ತುಂಗಾ ಮೇಲ್ದಂಡೆ ಯೋಜನೆ ಮತ್ತು ದಂಡಾವತಿ ಯೋಜನೆಗಳಡಿ ಮುಳುಗಡೆಯಾಗಲಿರುವ ನಿರಾಶ್ರಿತರಾದ 
ಸಂತ್ರಸ್ಥರಿಗೆ ಸಂಬಂಧಿಸಿದಂತೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ದಿನಾಂಕ: 
28.02.2009ರ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 47 ಆರ್‌ಹೆಚ್ 2009ರಲ್ಲಿ ರಚಿಸಲಾಗಿದ್ದ ಜಿಲ್ಲಾಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು ಈ 
ಕೆಳಕಂಡಂತೆ ಪುನರ್ ರಚನೆ ಮಾಡಿ ಆದೇಶಿಸಿದೆ: 

ಅಧಿಕಾರೇತರರು 


ಕ್ರಮ ಸಂಖ್ಯೆ 


ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ 


ಪದನಾಮ 


ಅಧ್ಯಕ್ಷರು 


ಶ್ರೀ ಕೆ.ಎಸ್.ಈಶ್ವರಪ್ಪ, ಉಪ ಮುಖ್ಯ ಮಂತ್ರಿಗಳು ಮತ್ತು ಶಿವಮೊಗ್ಗ ಜಿಲ್ಲಾ 
ಉಸ್ತುವಾರಿ ಸಚಿವರು. 


2 . 


ಶ್ರೀ ಡಿ .ಹೆಚ್. ಶಂಕರ ಮೂರ್ತಿ, ವಿಧಾನ ಪರಿಷತ್ ಸಭಾಪತಿಗಳು, 


ಸದಸ್ಯರು 


ಕರ್ನಾಟಕ ಸರ್ಕಾರ. 


ಸದಸ್ಯರು 


ಶ್ರೀ ಬಿ. ಎಸ್. ಯಡಿಯೂರಪ್ಪ ನಿಕಟ ಪೂರ್ವ ಮುಖ್ಯ ಮಂತ್ರಿಗಳು ಹಾಗೂ 
ಶಾಸಕರು, ಶಿಕಾರಿಪುರ, ವಿಧಾನಸಭಾ ಮತ ಕ್ಷೇತ್ರ. 


4 


. 


ಸದಸ್ಯರು 


ಶ್ರೀ ಬಿ. ವೈ .ರಾಘವೇಂದ್ರ, ಲೋಕಸಭಾ ಸದಸ್ಯರು, ಶಿವಮೊಗ್ಗ, ಲೋಕಸಭಾ 
ಮತ ಕ್ಷೇತ್ರ. 


( ೧೨೭೩) 


೧೨೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ಭಾಗ - ೪ಎ 


ಕ್ರಮ ಸಂಖ್ಯೆ 


ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ 


ಪದನಾಮ 


ಸದಸ್ಯರು 


ಶ್ರೀ ಜಯಪ್ರಕಾಶ ಹೆಗ್ಡೆ, ಲೋಕಸಭಾ ಸದಸ್ಯರು, ಉಡುಪಿ , 
ಚಿಕ್ಕಮಗಳೂರು, ಲೋಕಸಭಾ ಮತ ಕ್ಷೇತ್ರ. 


6 


| ಶ್ರೀ ಆಯನೂರು ಮಂಜುನಾಥ್, ರಾಜ್ಯಸಭಾ ಸದಸ್ಯರು, ಶಿವಮೊಗ್ಗ. 


ಸದಸ್ಯರು 


ಶ್ರೀ ಹೆಚ್. ಹಾಲಪ್ಪ , ಶಾಸಕರು, ಸೊರಬ , ವಿಧಾನಸಭಾ ಮತ ಕ್ಷೇತ್ರ. 


ಸದಸ್ಯರು 


ಶ್ರೀ ಬಿ . ಕೆ.ಸಂಗಮೇಶ್ವರ, ಶಾಸಕರು , ಭದ್ರಾವತಿ ವಿಧಾನಸಭಾ ಮತ ಕ್ಷೇತ್ರ 


ಸದಸ್ಯರು 


ಸದಸ್ಯರು 


ಶ್ರೀ ಕೆ. ಜಿ.ಕುಮಾರಸ್ವಾಮಿ , ಶಾಸಕರು, ಶಿವಮೊಗ್ಗ, 
ಗ್ರಾಮೀಣ ವಿಧಾನಸಭಾ ಮತ ಕ್ಷೇತ್ರ. 


ಸದಸ್ಯರು 


| ಶ್ರೀ ಬಿ .ಕೆ.ಗೋಪಾಲ ಕೃಷ್ಣ ಬೇಳೂರು, ಶಾಸಕರು, 
ಸಾಗರ, ವಿಧಾನಸಭಾ ಮತ ಕ್ಷೇತ್ರ. 


11 


| ಶ್ರೀ ಕಿಮ್ಮನೆ ರತ್ನಾಕರ, ಶಾಸಕರು, ತೀರ್ಥಹಳ್ಳಿ, ವಿಧಾನಸಭಾ ಮತ ಕ್ಷೇತ್ರ. 


ಸದಸ್ಯರು 


ಶ್ರೀ ಆರ್. ಸಿದ್ದರಾಮಪ್ಪ ವಿಧಾನ ಪರಿಷತ್ ಸದಸ್ಯರು, ಶಿವಮೊಗ್ಗ. 


ಸದಸ್ಯರು 


| ಶ್ರೀಮತಿ ಭಾರತಿ ಶೆಟ್ಟಿ , ವಿಧಾನಪರಿಷತ್, ಸದಸ್ಯರು, ಸೊರಬ . 


ಸದಸ್ಯರು 


II . ಅಧಿಕಾರಿ ಸದಸ್ಯರು 


ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ 


ಸದಸ್ಯ ಕಾರ್ಯದರ್ಶಿ 


ಸದಸ್ಯರು 


ಅಧೀಕ್ಷಕ ಅಭಿಯಂತರರು, ಕನೀನಿನಿ, ತುಂಗಾ ಮೇಲ್ದಂಡೆ ಯೋಜನಾ 
ವೃತ್ತ, ಶಿವಮೊಗ್ಗ. 


ಸದಸ್ಯರು 


ಕಾರ್ಯಪಾಲಕ ಇಂಜಿನಿಯರ್, ಕ. ನೀ . ನಿ . ನಿ ., ತುಂಗಾ ಮೇಲ್ದಂಡೆ 
ಯೋಜನಾ ವಿಭಾಗ , ಶಿವಮೊಗ್ಗ. 


ಕಾರ್ಯಪಾಲಕ ಇಂಜಿನಿಯರ್, ಕ. ನೀ . ನಿ . ನಿ , ದಂಡಾವತಿ ಜಲಾಶಯ 


ಸದಸ್ಯರು 


ಯೋಜನೆ ವಿಭಾಗ , ಶಿಕಾರಿಪುರ, ಯೋಜನಾ ವಿಭಾಗ, ಶಿವಮೊಗ್ಗ, 


ಕಾರ್ಯನಿರ್ವಾಹಕ , ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, 


ಸದಸ್ಯರು 


ಶಿವಮೊಗ್ಗ. 


ಸದಸ್ಯರು 


ಕಾರ್ಯನಿರ್ವಹಕ ಅಭಿಯಂತರರು , ಕರ್ನಾಟಕ ವಿದ್ಯುತ್ ವಿತರಣಾ ನಿಗಮ 
ನಿಯಮಿತ, ಶಿವಮೊಗ್ಗ/ ಸಾಗರ. 


| ಉಪ ವಿಭಾಗಾಧಿಕಾರಿ ಶಿವಮೊಗ್ಗ/ ಸಾಗರ 


ಸದಸ್ಯರು 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಶಿವಮೊಗ್ಗ/ ಸಾಗರ. 


ಸದಸ್ಯರು 


ಉಪ ನಿರ್ದೇಶಕರು, ಕೃಷಿ ಇಲಾಖೆ, ಶಿವಮೊಗ್ಗ, ಸಾಗರ 


ಸದಸ್ಯರು 


ವಿಶೇಷ ಭೂ ಸ್ವಾಧೀನಾಧಿಕಾರಿ , ತುಂಗಾ ಮೇಲ್ದಂಡೆ ಯೋಜನೆ, 


ಸದಸ್ಯರು 


ಶಿವಮೊಗ್ಗ. 


ತಹಶೀಲ್ದಾರ್‌, ತೀರ್ಥಹಳ್ಳಿ 


ಸದಸ್ಯರು 


ತಹಶೀಲ್ದಾರ್‌, ಸೊರಬ . 


ಸದಸ್ಯರು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


೧೨೭೫ 


ಪದನಾಮ 


ಕ್ರಮ ಸಂಖ್ಯೆ 

ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ 
26 ರಿಂದ | III , ಮುಳುಗಡೆ ಪ್ರದೇಶದ ಪ್ರತಿ ನಿಧಿಗಳು 


07 ಜನ 


32 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


- ಲಲಿತಾ ಹೆಚ್. ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಪುನರ್ವಸತಿ). 


ಪಿ . ಆರ್ . 600 


HEALTH AND FAMILY WELFARE SECRETARIAT 


NOTIFICATION 


No. HFW 168 RGU 2012, Bangalore, dated 09 .08. 2012 


Sub : 


Publication of 2nd additional seat matrix of M .Sc . Nursing in Government and Private 
Nursing Colleges during the academic year 2012 - 13 . 


Ref: 


1 . 


Letter No.DME/ NBC (1) HE / 01 / 2012 -13 dated 09. 08. 2012 . 


೧ 


Notification No.HFW 253 MME 2000 dated 05.07 .2002 


3 . 


G . O . No. HFW 168 RGU 2012 , dated 20.07.2012 and 06- 08- 2012 


In Government order No.HFW 18 PTD 2006 , dated 19.01.2006 regulations called “ Admission to Post Graduate Ayurveda, 


Homeopathy , Pharmacy , Nursing , Physiotherapy Courses , Regulations, 2006 " were issued. 


The Director of Medical Education has proposed the additional seatmatrix of Post Graduate Courses in Private Nursing 


colleges in the State for the academic year 2012 - 13 vide reference at (1) above . 


The Government quota seats for M . Sc ., Nursing Course available in Government Nursing College and in Private Nursing 


Colleges have been reserved 50 % for in -service and 50 % for merit candidates as per the Karnataka Selection of Candidates for 


Admission to M .Sc., Degree Course in Nursing (Amendment) Rules , 2002 vide reference (2 ) above . 


In Government Order No.HFW 168 RGU 


2012 , dated 20 .07 .2012 and 06 -08 -2012 vide reference (3 ) above , the 


percentage of seat sharing in the Private Nursing and Physiotherapy colleges in the State has been published with respect to Post 


Graduate Courses for the academic year 2012 - 13 vide reference at ( 3 ) above . 


The Managements of Private Nursing colleges in the State shall fill their management quota seats by following the norms 


as prescribed by the Government of Karnataka and the concerned Apex bodies . 


Therefore, the Government of Karnataka hereby determines the intake under Section 45 (10 ) (b ) of the Rajiv Gandhi 
University of Health Sciences Act, 1994 and publishes the 2nd additional seat matrix there under for M . Sc ., Nursing Courses 
conducted in Government and Private Nursing Colleges applicable for the current academic year 2012 - 13 as specified in the 


Annexure . 


೧೨೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ಭಾಗ - ೪ಎ 


The Tuition fee chargable from the candidates in Government Nursing and Physiotherapy colleges and Government seats 
in Private Nursing and Physiotherapy colleges shall be as per the rates prescribed in the Government Orders issued from time to 


time . 


By order and in the name of the Governor ofKarnataka 

MEHABOOB KHAN 
Under Secretary to Government, 
Health and Family Welfare Department, 

( Medical Education) 


ANNEXURE 


Statement showing the details of M .Sc Nursing seats in Govt. Nursing College, Holenarasipura , for the 

Academic year 2012-13. 


Govt. College of Nursing Holenarasipura 


Sl. No . 


Subject 


Govt. seats 


In service seats 


Merit seats 


Medical Surgical Nursing 


Community Health Nursing 


OBG Nursing 


Total | 


Total 


12 


MEHABOOB KHAN 


P . R . 599 


Under Secretary to Government, 
Health and Family Welfare Department, 

(Medical Education ) 


ಕಂದಾಯ ಸಚಿವಾಲಯ 


ಸಂಖ್ಯೆ : ಆರ್‌ಡಿ 42 ಎಲ್‌ಜಿಓ 2012 ಬೆಂಗಳೂರು, ದಿನಾಂಕ 30.08.2012 . 


ಅಧಿಸೂಚನೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 28 ಎಲ್‌ಜಿಓ 2009 ದಿ: 27 / 1/2009ನ್ನು ಭಾಗಶ : ಮಾರ್ಪಡಿಸಿ ಕೊಡಗು ಜಿಲ್ಲೆಯ 
ಸೋಮವಾರ ಪೇಟೆ ತಾಲ್ಲೂಕು, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಶ್ರೀ ಎಂ . ಪಿ. ಅಪ್ಪಚ್ಚುರಂಜನ್ , (ವಿಧಾನ ಸಭಾ ಸದಸ್ಯರು, 
ಮಡಿಕೇರಿ ಕ್ಷೇತ್ರ) ಇವರ ಸ್ಥಾನದಲ್ಲಿ ಶ್ರೀ ಎಂ.ಎನ್. ಕುಮಾರಪ್ಪ, ರಾಧಾಕೃಷ್ಣ ಬಡಾವಣೆ, ಕುಶಾಲನಗರ, ಕೊಡಗು ಜಿಲ್ಲೆ ಹಾಗೂ 
ಶ್ರೀ ಎಂ .ಎನ್ . ಕುಮಾರಪ್ಪ ( ರಾಧಕೃಷ್ಣ ಬಡಾವಣೆ, ಕುಶಾಲನಗರ, ಕೊಡಗು ಜಿಲ್ಲೆ) ಇವರ ಸ್ಥಾನದಲ್ಲಿ ಶ್ರೀ ಸನ್ನಿ ಅಯ್ಯಪ್ಪ ಬಿನ್ ಎನ್.ಎ . ಮುತ್ತಪ್ಪ, 
ಕೇರಳ ಶ್ರೀಮಂಗಲ, ಗ್ರಾಮ ಚಟ್ನಳ್ಳಿ, ಸೋಮವಾರ ಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ , ಇವರನ್ನು ಕ್ರಮವಾಗಿ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ನಾಮ 
ನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕೆ. ರಾಮಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಭೂ . ಮಂ - 1). 


ಪಿ . ಆರ್ . 602 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ܬܬܦܘ 


KARNATAKA GOVERNOR S SECRETARIAT 


CORRIGENDUM 


No.GS 2 KNM 2011, Bangalore , dated 26th July 2012 


In Notification No. GS 2 KNM 2011 dated 9th July 2012 , the term "65 years" appearing in the last line of para 6 may be 
read as "67 years". 


R . KALPANA , 


PR - 598 


Under Secretary to Governor 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂ : ಹೆಚ್‌ಡಿ 454 ಎಸ್‌ಎಸ್‌ಟಿ 2012 , ಬೆಂಗಳೂರು, ದಿನಾಂಕ 14 / 09 / 2012 


ಗುಲಬರ್ಗಾ ಜಿಲ್ಲೆಯಲ್ಲಿ ದಿನಾಂಕ 19 / 09 / 2012ರಿಂದ ದಿನಾಂಕ 29 / 09 / 2012ರವರೆಗೆ ಗಣೇಶ ಚತುರ್ಥಿ ಹಬ್ಬ ಹಾಗೂ ಗಣೇಶ 
ವಿಸರ್ಜನೆಯ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 
1973( ಕೇಂದ್ರ ಕಾಯ್ದೆ ಸಂಖ್ಯೆ:2/1974) ರ ಕಲಂ 21ರಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಪಟ್ಟಿಯ ಕಲಂ (2) ರಲ್ಲಿ ಸೂಚಿಸಿರುವ 
ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿದ ಕ್ಷೇತ್ರದ ವ್ಯಾಪ್ತಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ (Sectoral Magistrate) 
ಕಲಂ(3) ರಲ್ಲಿ ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ನೇಮಿಸಿ ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಲಾಗಿದೆ. 


8(d 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು 

ಪದನಾಮ 


ಕ್ಷೇತ್ರ ವ್ಯಾಪ್ತಿ 


- 


2 


1. 


ಚೌಕ್ ಪೊಲೀಸ್ ಠಾಣೆ ಗುಲಬರ್ಗಾ 


ಬ್ರಹ್ಮಪುರ ಪೊಲೀಸ್ ಠಾಣೆ ಗುಲಬರ್ಗಾ 


ಅಶೋಕ ನಗರ ಪೊಲೀಸ್ ಠಾಣೆ ಗುಲಬರ್ಗಾ 


ಶ್ರೀ ರವಿಕಿರಣ ಒಂಟಿ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು (ಸಣ್ಣ ನೀರಾವರಿ) 
ಗುಲಬರ್ಗಾ (ಮೊಬೈಲ್ ನಂ . 8861013555) 
ಶ್ರೀ ವಸಂತ ವಿ.ಕುಲಕರ್ಣಿ 
ಉಪ ಕಾರ್ಯದರ್ಶಿಗಳು 
ಜಿಲ್ಲಾ ಪಂಚಾಯತ್ ಗುಲಬರ್ಗಾ 
( ಮೊಬೈಲ್ ನಂ . 9448451188) 
| ಶ್ರೀ ಎಸ್. ಎಂ .ಕೆಂಚಣ್ಣವರ್ 
ಯೋಜನಾ ನಿರ್ದೇಶಕರು, ಡಿ . ಆರ್. ಡಿ. ಎ . 
ಜಿಲ್ಲಾ ಪಂಚಾಯತ್ ಗುಲಬರ್ಗಾ 
(ಮೊಬೈಲ್ ನಂ .9480866002) 
ಶ್ರೀ ಶ್ರೀಹರ್ಷಾ ಎಸ್.ಶೆಟ್ಟಿ 
ಸಹಾಯಕ ಆಯುಕ್ತರು 
ಗುಲಬರ್ಗಾ ಉಪ ವಿಭಾಗ, ಗುಲಬರ್ಗಾ 
(ಮೊಬೈಲ್ ನಂ . 9886745505 ) 
ಶ್ರೀ ಎ. ಟಿ. ಜಯಪ್ಪಾ 
ಉಪ ನಿರ್ದೇಶಕರು 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಗುಲಬರ್ಗಾ 
( ಮೊಬೈಲ್ ನಂ . 9448425185) 


ಸೇಷನ್ ಬಜಾರ್ ಪೊಲೀಸ್ ಠಾಣೆ ಗುಲಬರ್ಗಾ 


ರೋಜಾ ಪೊಲೀಸ್ ಠಾಣೆ ಗುಲಬರ್ಗಾ 


೧೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ಭಾಗ - ೪ಎ 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು 

ಪದನಾಮ 


ಕ್ಷೇತ್ರ ವ್ಯಾಪ್ತಿ 


6 . 


ಶ್ರೀ ಜಿ. ಎಂ . ಚೌದರಿ | 
ಉಪ ಯೋಜನಾ ವ್ಯವಸ್ಥಾಪಕರು KUIDFC 
ಗುಲಬರ್ಗಾ 
(ಮೊಬೈಲ್ ನಂ .9448041636 ) 


ಗ್ರಾಮೀಣ ಪೊಲೀಸ್ ಠಾಣೆ ಗುಲಬರ್ಗಾ 


ನ್ಯೂ ರಾಘವೇಂದ್ರ ಪೊಲೀಸ್ ಠಾಣೆ ಗುಲಬರ್ಗಾ 


7. | ಶ್ರೀ ಚನ್ನಬಸಪ್ಪಾ ಮುಧೋಳ 

ಉಪ ಯೋಜನಾ ಸಂಯೋಜಕರು ( Dy. PC) 
ಸರ್ವ ಶಿಕ್ಷಣ ಅಭಿಯಾನ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಗುಲಬರ್ಗಾ 
(ಮೊಬೈಲ್ ನಂ . 9448999397) 
ಶ್ರೀ ಎಸ್. ಬಿ.ಕಟ್ಟಿಮನಿ 
ಆಯುಕ್ತರು 
ನಗರಾಭಿವೃದ್ಧಿ ಪ್ರಾಧಿಕಾರ 
ಗುಲಬರ್ಗಾ 

(ಮೊಬೈಲ್ ನಂ . 9448021425) 
9 . ಶ್ರೀ ಸಮದ್ ಪಟೇಲ್ 

ಜಂಟಿ ಕೃಷಿ ನಿರ್ದೇಶಕರ ತಾಂತ್ರಿಕ ಸಹಾಯಕರು 
ಕೃಷಿ ಇಲಾಖೆ ಗುಲಬರ್ಗಾ 
( ಮೊಬೈಲ್ ನಂ . 9448814546) 


ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಗುಲಬರ್ಗಾ 


ಮಹಾತ್ಮ ಬಸವೇಶ್ವರ ಪೊಲೀಸ್ ಠಾಣೆ ಗುಲಬರ್ಗಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪ್ರಕಾಶ ವೈ .ಕೆ., 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ) 


ಪಿ . ಆರ್ . 607 


HOME SECRETARIAT 


NOTIFICATION 


No . HD :139 : POP: 2012, Bangalore, Dated :07/ 09 / 2012 . 


In exercise of the powers conferred by clause (s ) of section 2 of the Code of Criminal Procedure, 1973 (Central Act 2 of 
1974 ), the Government of Karnataka , hereby declare that with effect from the date of publication of this notification in the Official 
Gazette, the areas and places specified in column (3) of the schedule below , shall cease to be within the jurisdiction of the police 
station specified in column (4 ) thereof and the said areas and places shall be included in the Police Station specified in column (2 ) 
thereof. 


237 - 800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


0925 


SCHEDULE 


Name of the 
City / Division / Sub 

Division 


Police Station in 
which the area and 
places mentioned in 
column (3 ) shallbe 

included 


Name of the area and places 


Police Station from 
whose jurisdiction the 

areas and places 
mentioned in column 
(3 ) shall be excluded 


( 1 ) 


( 3 ) 


- (2 ) 
Jalahalli Traffic Police 
Station 


(4 ) 
Yeshwanthapur Traffic 
Police Station 


Bangalore City 
Traffic West Division 
Traffic North Sub 
Division 


1. Gokula 
2 . Sundarangar 

M . S . Ramaiah Enclave 
Poorna Nagar 
Muthuala Nagar 

Bandappa Nagar 
7 . Bahubali Nagar 
8 . Jalahalli Village 
9 . Sharadamba Nagar 
10 . HMT ‘ A’& W Type 

Quarters 
11 . HMT Officers Quarters 
12 . B . E .L . Colony 
13. H .M . T. Officers Quarters 
14 . B . E .L . Colony 
15 . H . M . T . Factory 
16 . ISRO Colony 
17 . Khatha Nagar 
18 . Ayappa Nagar 
19. Siddartha Nagar 
20 . Jalahalli East & West 
21. Kammagondanahalli 
22. Raghavendra Layout 
23 . Abbigere 
24 . Venkateshwar Layout 
25 . Vijayanagar Layout 
26 . West Kounty 
27 . Thammaiah Layout 
28 . Abbigere Industrial L /O 
29 . Lakshmipura 
30 . Kansiram Nagar 
31. Kuvempu Nagar 1st & 

2nd Stage 
32 . Naidu Layout 
33. Forest Quarters 
34. Vishweshwaraiah 

Enclave 
35 . Kala Nagar 
36 . Gangamma Circle 
37 . Ramanchadrapura 

Cross 
38 . Raghuram Layout 
39. Kolathur Layout. 

Sasiveghatta 

Soladevenahalli 
3 . Veerashettihalli 
4 . Ganapathinagar 
5 . Chikkasandra 
6 . Geleyara Balaga 
7 . R .R . Layout 
8 . Medarahalli 
9 . Dasappanapalya 


1 . 


Peenya Traffic Police 
Station 


-NoLON 


0900 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


XDR - 


Name of the 
City / Division / Sub 

Division 


Police Station in 
which the area and 
places mentioned in 
column (3 ) shall be 

included 


Name of the area and places 


Police Station from 
whose jurisdiction the 

areas and places 
mentioned in column 
( 3) shall be excluded 


(1 ) 


(2) 


( 3 ) 


10 . Kere Guddadahalli 
11 . West Kounty 
12 . Somashetti Halli 
13 . Gani Agrahara Layout 
14 . Gani Agrahara 
15 . Kebbepalya 
16 . Ganigarahalli 
17 . Chikka banavara 
18 . Kempapura 
19 . Kalathammanahalli 
20 . Maruthinagar 
21. Dwarakanagar 
22 . Kumbarahalli 
23. Tarabanahalli 
24 . Muddinapalya 
25 . Medara Agrahara 
26 . Doddabyaladakere 
27 . Mudugirihalli 
28. Chikkabyaladakere 
29 . Kasaghattapura 
30 . Panchegowdanapalya 
31. Shabari Halli 
32 . Siluvepura 
33 . Hurulichikkanahalli 
34. T .B . Cross 
35 . Tirumalapura 
36 . Tannarasanapura 
37 . Ivarukandapura 
38 . I.L.H . R . State Government Farm 
39 . Methkur 
40 . Kalenahalli 
41. Hesaraghatta 
42 . Bilizhazhi 
43 . State & Central Farm 
44. Dasenahalli 
45 . Kalluguddada Halli 


The Traffic Police Station specified in column (2 ) shall be responsible for investigation of the offences under: 


1. 


the Karnataka Traffic Control Act, 1960 (Karnataka Act No. 18 of 1960 ) 


2. 


the Karnataka Traffic (Control of Public Vehicles ) Rules 1979 


the Karnataka Traffic Control (Regulation of Traffic on Highways) Rules , 1979 and the Karnataka Traffic Control 
Rules, 1979 


4 . 


the Motor Vehicles Act, 1988 (Central Act 59 of 1988 ) and the Karnataka Motor Vehicles Rules, 1989 


5 . 


offences under sections 279 , 304( A ), 337 , 338 and 427 of Indian Penal Code, 1860 . 


By Order and in the name of the Governor of Karnataka , 

H . R . PUTTE GOWDA, 
Under Secretary to Government, 

Home Department, 
(Police Expenditure ) 


PR 610 


